ಕನಾಟಕ ವಿಧಾನ ಪರಿಷತು 


- 1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1459 

2 ಸದಸ್ಯರ ಹೆಸರು ಶ್ರೀ ಹೆಚ್‌ ಎಸ್‌ ಗೋಪಿನಾಥ್‌ (ಸ್ಥಳೀಯ ಸಂಸ್ಥೆಗಳ 
್ನೇತ್ರ 

kc] ಉತ್ತರಿಸುವ ದಿನಾಂಕ : 10-03-2022 
4 ಉತ್ತರಿಸುವ ಸಚಿವರು ; ಗೃಹ ಸಚಿವರು 

ಪ್ನ್‌ FEN ಪತ್ತಕ 

ಸಂಖ್ಯೆ 

ಆ) [ಕರ್ನಾಟಿಕ ರಾಜ್ಯ ಪೊಲೀಸ್‌ | ಪಿ.ಎಸ್‌.ಐ. (ರಾಜ್ಯಗುಪ್ತವಾರ್ತೆ) ಹುದ್ದೆಗೆ ಇರಬೇಕಾದ 
ಇಲಾಖೆಯ ಗುಪ್ಪವಾರ್ತೆ/ಗುಪ್ಪಚರ ದೈಹಿಕ ಎತ್ತರದ ವಿವರ ಈ ಕೆಳಗಿನಂತಿದೆ:- 
(lntelligence) ನೇಮಕಾತಿಯಲ್ಲಿ |1)) ನೇರ ಮತ್ತು ಸೇವಾನಿರತ (ಪುರುಪು 
ಅಭ್ಯರ್ಥಿ ಗಳಿಗೆ (Sub-Inspector) ಅಭೃರ್ಥಿಗಳಿಗೆ:- 


ಇರಬೇಕಾದ ದೈಹಿಕ ಎತ್ತರವೆಷ್ಟು; 


ಎತ್ತರ: ಕನಿಷ್ಠ 168 ಸೆಂ.ಮೀ. 


2) ನೇರ ಮತ್ತು ಸೇವಾನಿರತ (ಮಹಿಳಾ) 
ಅಭ್ನರ್ಥಿಗಳಿಗೆ:- 
ಎತ್ತರ: ಕನಿಷ್ಠ 157 ಸೆಂ.ಮೀ. 


3) ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ:- 


ನಿಗಧಿಪಡಿಸಿರುವ ಕನಿಷ್ಠ ಎತ್ತರ 168 ಸೆಂಮೀ 
ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದೆ 
ಇರುವ ಪಕ್ಷದಲ್ಲಿ ಕಡಿಮೆ ಎತ್ತರ ಹೊಂದಿರುವ ಮಾಜಿ 
ಸೈನಿಕ ಅಭ್ಯರ್ಥಿಗಳನ್ನು ಸಹ ಅರ್ಹತೆಗೆ ಅನುಗುಣವಾಗಿ 
ಅಂತಿಮ ಆಯ್ಕೆಗೆ ಪರಿಗಣಿಸಲಾಗುವುದು. 


(ಆ) 


ಇದು ಕೇಂದ್ರ ಸರ್ಕಾರದ ಗೃಹ 
ಮಂತ್ರಾಲಯದ ಗುಪ್ಪಚರ B- 
Intelligence Bureau) ಇಲಾಖೆಯ 
ನೇಮಕಾತಿಯ ದೈಹಿಕ ಅಂಶಗಳಿಗೆ 


ಸಮನಾಗಿದೆಯೆ; ಇಲ್ಲವಾದಲ್ಲಿ 
ಕಾರಣಗಳೇನು; ಅದೇ ಅಂಶಗಳನ್ನು 
ಅಳವಡಿಸಿಕೊಳ್ಳಲು ಕೈಗೊಂಡ 
ಕ್ರಮಗಳೇನು? (ಈ ಸಂಬಂಧ 
ಸಂಪೂರ್ಣ ಮಾಹಿತಿಯನ್ನು 
ನೀಡುವುದು). 


ಇದು ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದ 
ಗುಪ್ತಚರ (1B-lntelligence Burewu) ಇಲಾಖೆಯ 
ನೇಮಕಾತಿಯ ದೈಹಿಕ ಅಂಶಗಳಿಗೆ ಸಮನಾಗಿರುವುದಿಲ್ಲ. 


ಆದರೆ ರಾಜ್ಯ ಗುಪ್ಪವಾರ್ತೆಯ ಪಿಎಸ್‌ಐ 
ಹುದ್ದೆಗಳ ಕರ್ತವ್ಯಗಳಿಗನುಸಾರ ರಾಜ್ಯ ಸರ್ಕಾರವು 
ವಿಶೇಷ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನಯ 
ದೈಹಿಕ ಮಾನದಂಡವನ್ನು ನಿಗಧಿಪಡಿಸಿರುತ್ತದೆ. 
ಅದರಂತೆ ನೇಮಕಾತಿಗಳನ್ನು ಪ್ರಸ್ತುತ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಒಣ 43 ಪಿಇಐ 2022 


( ಸ್ಯ) 
(ಅರಣ ಜ್ಞಾನೇ 


ಸಚೆವರು 


